ಕರ್ನಾಟಕ ವಿಧಾನ ಪರಿಷತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
ಸದಸ್ಯರ ಹೆಸರು 

ಉತ್ತರಿಸುವ ದಿನಾಂಕ 
ಉತ್ತರಿಸುವ ಸಚಿವರು 


6538 
ಶ್ರೀ ಎಂ.ನಾರಾಯಣಸ್ವಾಮಿ 


17.12.2೦21. 
ಸಮಾಜ ಕಲ್ಯಾಣ ಹಾಗೂ ಹಿಂದುಆದ ವರ್ಗಗಳ 


ಕಲ್ಯಾಣ ಸಚಿವರು. 


ಕ್ರ ಪಶ್ನೆ 1 ಉತ್ತರ —] 
ಸಂ. js] 
ಅ) | 2೦೭1-22ನೇ ಸಾಅನಲ್ಲ ಸಮಾಜ 
ಕಲ್ಯಾಣ ಇಲಾಖೆಯ ವತಿಯುಂದ 
ಯಾವ ಯಾವ ಸವಲತ್ತುಗಳನ್ನು ಅನುಬಂಧೆ-1 ರಲ್ಲ ನೀಡಿದೆ. 
ನೀಡಲಾಗಿದೆ: (ಸಂಪೂರ್ಣ 
ಮಾಹಿತಿಯನ್ನು ಸೀಡುವುದು) 
ಆ) |ಕಕೆದ ವರ್ಷದ್‌ `ಫೊರೋನಾ] ಸಮಾ ಕಲ್ಯಾಣ ಇಲಾಖೆಯ "ಆಯುಕ್ತಾಲಯದ ಾಯ್ರಮಗಳಡ 


ಸಮಯದಲ್ಲ ಇಲಾಖೆಯ ವತಿಯಿಂದ 
ಯಾವ ಯಾವ ಕಾಮಗಾರಿಗಳಗೆ ಎಷ್ಟು 
ಅನುದಾನ ಸೀಡಲಾಗಿದೆ ಮತ್ತು 
ಪೂರ್ಣಗೊಂಡ ಕಾಮಗಾರಿಗಳು 
ಹಾಗೂ ಬಾಕಿ ಉಳದಿರುವ 
ಕಾಮಗಾರಿಗಳು ಎಷ್ಟು: 


ಅಭಿವೃದ್ಧಿ ಕಾಮಗಾರಿಗಳಗಾಗಿ ಮಂಜೂರಾತಿ ನೀಡಿ ಬಡುಗಡೆ ಮಾಡಿರುವ 
ಅನುದಾನದ ವಿವರಗಳು ಈ ಕೆಳಕಂಡಂತಿವೆ. (ರೂ. ಲಕ್ಷಗಳಲ್ಲಿ) 
[5-1 ಕಾರ್ಯಕ್ರಮ ಕಾಮ] `ಮಂಜೂ 7 ಜಡುಗಡ 


3 


ಸಂ ಗಾರಿಗಳ ರಾತಿ ಮಾಡಿದ 
ಸಂಖ್ಯೆ [ ಮೊತ್ತ ಮೊತ್ತ 


1 |]ಸಮಾಜ ಕಲ್ಯಾಣ ಇಲಾಖ] 7] 
ವತಿಯುಂದ ಬಾಡಿಗೆ ಕಟ್ಟಡಗಳಲ್ಲ 
ನಡೆಸುತ್ತಿರುವ ಪರಿಶಿಷ್ಠ ಜಾತಿ 
ಸರ್ಕಾರಿ ವಿದ್ಯಾರ್ಥಿ ನಿಲಯಗಳಗೆ 
ಪ್ಪಂತ ಕಟ್ಟಡ ನಿರ್ಮಾಣ 
ಕಾಮಗಾರಿಗಳು 

2" ಸಮಾಜ "ಕಲ್ಯಾಣ ಇರಾ] FT 7] 
ವತಿಯಿಂದ ನಡೆಸುತ್ತಿರುವ ಪರಿಶಿಷ್ಠ 
ಜಾತಿ ಸರ್ಕಾರಿ ವಿದ್ಯಾರ್ಥಿನಿಲಯ 
ಕಟ್ಟಡಗಳಲ್ಲ ಹೆಚ್ಚುವರಿ ವಾಸದ 
ಕೊಠಡಿ/ಶೌಚಾಲಯ/ಸಾನ್ನಗೃಹಗಳ 
ನಿರ್ಮಾಣ ಹಾಗೂ ಅಗತ್ಯ 
ದುರಸ್ತಿ/ಉನ್ನತೀಕರಣ 
ಕಾಮಗಾರಿಗಳು. Jes 
3 ಡಾ.ಜ.ಆರ್‌`ಅಂಬೇಡ್ಡರ್‌ 7 
1ಡಾ.ಬಾಬು ಜಗಜೀವನ್‌ರಾಮ್‌ | 38 3247.00 | 1018.50 
ಸಮುದಾಯ ಭವನಗಳ ನಿರ್ಮಾಣ | 
4] ಪ್ರಗತ ಕಾಲೋನಿ ಯೋಜನೆ y= 2೭2670:ರರ | ಕನರಠ.ಕರ 
5 | ಗ್ರಾಮೀಣ""ಪ್ರದೇಶಗಳ್ಲಾ``ಪರಿಶಷ್ಟ T 

ಜಾತಿ ಜನಾಂಗದವರಿಗಾಗಿ ಸ್ಯಶಾನ 
ಭೂಮಿ ಬರೀದಿ ಹಾಗೂ ಅಭವೃದ್ಧಿ 


ಕಾಮಗಾರಿಗಳು. 
el Je 
ಒಟ್ಟು [7 [7-73-7 128178 | 
u 1 ME ವ 


55 34010.00 0.೦೦ 


೦6 1496.13 83185 


4203.67 215188 


ಮಂಜೂರಾತಿ ನೀಡಿರುವ ಅಂ೨ ಕಾಮಗಾರಿಗಳ ಅನುದಾನಕೆ 
ಅನುಗುಣವಾಗಿ ಜಲ್ಲಾ ಮಟ್ಟದಲ್ಲ ಕಾಮಗಾರಿಗಳನ್ನು ಆಯ್ದೆಮಾಡಿ 
ಅನುಷ್ಟಾನಗೊಳಸಲಾಗುತ್ತಿದ್ದು, ಕಾಮಗಾರಿಗಳು ವಿವಿಧ ಹಂತಗಳಲ್ಪ 
ಪ್ರಗತಿಯಲ್ಲರುತ್ತದೆ. 


2೦೭೦-21ನೇ ಸಾಅನಲ್ಲ ಕರ್ನಾಟಕ ತಾಂಡಾ ಅಭವೃದ್ಧಿ 
ನಿಗಮದಿಂದ ಒಟ್ಟು ರೂ.806.49 ಲಕ್ಷಗಳ ಅನುದಾನ ಬಡುಗಡೆ 
ಮಾಡಲಾಗಿದ್ದು, ಸದರಿ ಅನುದಾನದಲ್ಲ 128 ಸಿ.ಸಿ ರಸ್ತೆ ಹಾಗೂ 1೨ 
ಸೇವಾಲಾಲ್‌ ಸಮುದಾಯ ಭವನ ಒಟ್ಲಾರೆಯಾಗಿ 147 ಕಾಮಗಾರಿಗಳನ್ನು 
ಕೈಗೊಂಡಿದ್ದು, 64 ಕಾಮಗಾರಿಗಳು ಪೂರ್ಣಗೊಂಡಿದ್ದು ಉಳದ 83 
ಕಾಮಗಾರಿಗಳು ಮುಕ್ತಾಯ ಹಂತದಲ್ಲಿರುತ್ತದೆ. 
ಇ) | 2021-22ನೇ ಸಾಅನೆಲ್ಲ ಡಾ.ಬ.ಆರ್‌.ಅ೦ಖೇಡ್ಡರ್‌ ಅಭವೈದ್ಧಿ ನಿಗಮದಿಂದೆ' ಮೈಕ್ರೊ ಕ್ರೆಡಿಟ್‌ 
ಅಂಬೇಡ್ಡರ್‌ ಅಭವೃದ್ಧಿ ನಿಗಮ ಕಿರುಸಾಲ ಯೋಜನೆಯನ್ನು ತಡೆಹಿಡಿದಿರುವುದಿಲ್ಲ. ಸದರಿ 
ವತಿಯಂದ ನೀಡಲಾಗುವ ಮೈಕ್ರೊ ಯೋಜನೆಯನ್ನು ಮಾರ್ಪಡಿಸಿ ಮೈಕ್ರೊ ಕೆಡಿಬ್‌ (ಪ್ರೇರಣಾ) 
ಕ್ರೆಡಿಬ್‌ ಕಿರುಸಾಲ ಸೌಲಭ್ಯವನ್ನು ಯೋಜನೆ ಎಂದು ಅನುಷ್ಠಾನಗೊಳಸಲಾಗುತ್ತಿದೆ. 


ತಡೆಹಿಡಿಯಲು ಕಾರಣವೇನು: 
ಇದನ್ನು ಪುನ: ಯಾವಾಗ 
ಪ್ರಾರಂಭಸಲಾಗುವುದು; 


ಸಂಖ್ಯೆ: ಸಕಇ ೦15 ಆರ್‌&ಐ 2೭೦೦ 


ವರ್ಗಗಳ ಕಲ್ಯಾಣ ಸಚಿವರು. 


ಅನುಬಂಧ -1 


ಮಾನ್ಯ ವಿಧಾನ ಪರಿಷತಿನ ಸದಸ್ಯರಾದ ಶ್ರೀ ಎಂ.ನಾರಾಯಣಸ್ವಾಮಿ (ಸೀಯ ಸಂಸೆಗಳ 
ಕ್ಷೇತ) ಇವರ ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ: 653 ಕ್ಲೆ ಮಾಹಿತಿ. 


1. ಉದ್ಯಮಶೀಲತಾ ಯೋಜನೆ (ಐ.ಎಸ್‌.ಬ) (ಬ್ಯಾಂಕುಗಳ ಸಹಯೋಗದಲ್ಲಿ): 


ಉದ್ಯಮ ಶೀಲತಾ ಅಭಿವೃದ್ಧಿ ಯೋಜನೆಯಡಿ ನಗರ ಮತ್ತು ಗ್ರಾಮೀಣ ಪ್ರದೇಶದಲ್ಲ ಹಾಪ್‌ಕಾಮ್ಸ್‌ 
ಮಾದರಿಯಲ್ಲ ಹಣ್ಣು ಮತ್ತು ತರಕಾರಿ ಮಾರಾಟ ಮಾಡಲು ಮಳಗೆಗಳನ್ನು ಸ್ಥಾಪಿಸಲು ಮತ್ತು ಇತರ 
ಉಡ್ಡೇಶಗಳಗೆ ಸ್ವಯಂ ಉದ್ಯೋಗ ಕೈಗೊಳ್ಳಲು ಘಟಕ ವೆಚ್ಚದ ಶೇ.5೦ರಷ್ಟು ಅಥವಾ ಗರಿಷ್ಠ ಮಿತಿ 
ರೂ.ವ.೦೦ಲಕ್ಷದವರೆಗೆ ಸಹಾಯಧನ ಉಳದ ಮೊತ್ತ ಬ್ಯಾಂಕ್‌ ಸಾಲವಾಗಿರುತ್ತದೆ. ವಾಹನ ಉದ್ದೇಶಗಳಿಗೆ 
ಘಟಕ ವೆಚ್ಚದ ಶೇ.5೦ರಷ್ಟು ಗರಿಷ್ಠ ಮಿತಿ ಇ.5೦ಲಕ್ಷ ಸಹಾಯಧನ ಉಳದ ಮೊತ್ತ ಬ್ಯಾಂಕ್‌ 
ಸಾಲವಾಗಿರುತ್ತದೆ. 


2. ಸೇಯಂ ಉದ್ದ್ಲೋಗ / ನೇರಸಾಲ: 


ಪ್ರಯಂ ಉದ್ಯೋಗ ಯೋಜನೆಯಡಿ ಪರಿಶಿಷ್ಠ ಜಾತಿ ಯುವಕ ಯುವತಿಯರಿಗೆ ಸಣ್ಣ ಉದ್ದಿಮೆ 
ಪ್ರಾರಂಭಸಲು ಹಣ್ಣು ಮತ್ತು ತರಕಾರಿಗಳನ್ನು ತಳ್ಳುವಗಾಡಿಯ ಮೂಲಕ ಮಾರಾಟ ಮಾಡಲು, 
ಹೈನುಗಾರಿಕೆ ಹಾಗೂ ಇತರೆ ಉದ್ದೇಶಗಳಗೆ ಘಟಕ ವೆಚ್ಚ ರೂ.೦.5೦ಲಕ್ಷಗಳಲ್ಲ ಸಾಲ ಸೌಲಭ್ಯ 
ಕಲ್ಪಸಲಾಗುವುದು. ಘಟಕ ವೆಚ್ಚದ ಪೈಕಿ ರೂ೭5೦೦೦/- ಸಹಾಯಧನ ಹಾಗೂ ರೂ.೭5೦೦೦/- 
ಸಾಲವಾಗಿರುತ್ತದೆ. ಇದನ್ನು ನಿಗಮದಿಂದ ನೀಡಲಾಗುವುದು. ಸಾಲದ ಮೊತ್ತಕ್ಕೆ ಶೇ.4ರಷ್ಟು ವಾರ್ಷಿಕ ಬಡ್ಡಿ 
ವಿಧಿಸಲಾಗುವುದು. ಮರುಪಾವತ ಅವಧಿ 36 ತಿಂಗಳು. 


3. ಗಂಗಾ ಕಲ್ಯಾಣ ಯೋಜನೆ-ವ್ಯೈಯಕ್ತಿಕ ನೀರಾವರಿ ಕೊಳವೆಬಾವಿ: 


ಗಂಗಾ ಕಲ್ಯಾಣ ವ್ಯಯಕ್ತಿಕ ನೀರಾವರಿ ಕೊಳವೆಬಾವಿ ಯೋಜನೆಯನ್ನು 1984ರಿಂದ 
ಅನುಷ್ಣಾನಗೊಳಸಲಾಗುತ್ತಿದೆ. ಈ ಯೋಜನೆಯಡಿ 14 ಎಕರೆಯುಂದ 5.೦೦ ಎಕರೆ ಜಮೀನು ಹೊಂದಿರುವ 
ಪರಿಶಿಷ್ಠ ಜಾತಿಯ ಸಣ್ಣ ಮತ್ತು ಅತೀ ಸಣ್ಣ ರೈತರ ಜಮೀನಿನಲ್ಲ ಕೊಳವೆಬಾವಿ ಕೊರೆಸಿ, ಪಂಪ್‌ಸೆಟ್‌ 
ಅಳವಡಿಸಿ ವಿದ್ಯುದ್ಧೀಕರಣಗೊಳಸಿ ನೀರಾವರಿ ಸೌಲಭ್ಯ ಕಲ್ರಸಲಾಗುತ್ತಿದೆ. ಮಲೆನಾಡು ಪ್ರದೇಶಗಳಾದ 
ಕೊಡಗು, ದಕ್ಷಿಣ ಕನ್ನಡ, ಉಡುಪಿ, ಕಾರವಾರ, ಚಿಕ್ಕಮಗಳೂರು, ಶಿವಮೊಗ್ಗ ಮತ್ತು ಹಾಸನ ಜಲ್ಲೆಗಳಲ್ಪ 1೦೦ 
ಎಕರೆ ಜಮೀನು ಹೊಂದಿರುವವರಿಗೂ ಸಹ ನೀರಾವರಿ ಸೌಲಭ್ಯ ಒದಗಿಸಲಾಗುತ್ತಿದೆ. 


ಈ ಯೋಜನೆಯಡಿ ಕೋಲಾರ, ಚಕ್ಕಬಳ್ಳಾಪುರ, ಬೆಂಗಳೂರು(ಗ್ರಾ), ಬೆಂಗಳೂರು(ನಗರ), 
ತುಮಕೂರು ಮತ್ತು ರಾಮನಗರ ಜಲ್ಲೆಗಳಲ್ಪ ಅಂತರ್ಹಲ ಮಟ್ಟ ಕೆಳಗೆ ಕುಸಿದಿರುವುದರಿಂದ ಈ ಜಲ್ಲೆಗಳಲ್ಲ 
ಘಟಕ ವೆಚ್ಚ ರೂ 4.5೦ ಲಕ್ಷಕ್ಕೆ ಹೆಚ್ಚಿಸಲಾಗಿದ್ದು, ಇದರಲ್ಲ ರೂ. 4.೦೦ ಲಕ್ಷ ಸಹಾಯಧನವಿದ್ದು, ಉಳದ ರೂ. 
5೦,೦೦೦/- ಅವಧಿಸಾಲವಾಗಿರುತ್ತದೆ. ಇತರೆ ಜಲ್ಲೆಗಳಲ್ಲ ಘಟಕ ವೆಚ್ಚ ರೂ. ೮೦ ಲಕ್ಷ ನಿಗದಿಪಡಿಸಿದ್ದು. 
ಇದರಲ್ಲ ರೂ.3.0೦ಲಕ್ಷ ಸಹಾಯದನ ಮತ್ತು ರೂ.೦.5೦ ಲಕ್ಷ ಅವಧಿಸಾಲವಾಗಿರುತ್ತದೆ. ಘಟಕ ವೆಚ್ಚದ ಪೈಕಿ 
ವಿದ್ಯುದ್ಧೀಕರಣಕ್ಕೆ ಘಟಕ ವೆಚ್ಚದ ಸಹಾಯಧನದ ಮಿತಿಯಲ್ಪ ಪ್ರತಿ ಕೊಳವೆಬಾವಿಗೆ ರೂ. 5೦,೦೦೦/- 
ಗಳನ್ನು ಸಂಬಂಧಿಸಿದ ಎಸ್ಲಾಂಗಳಗೆ ಬಡುಗಡೆ ಮಾಡಲಾಗುವುದು. 


4. ಭೂ ಒಡೆತನ ಯೋಜನೆ: 


ರಾಜ್ಯದಲ್ಲಿ ಪರಿಶಿಷ್ಟ ಜಾತಿಗೆ ಸೇರಿದ ಭೂರಹಿತ ಕೃಷಿ ಕಾರ್ಮಿಕರ ಕುಟುಂಬದ ಮಹಿಳೆಯರಿಗೆ 
ಮಾತ್ರ ಠೇ ಯೋಜನೆಯಡಿ ಸೌಲಭ್ಯವನ್ನು ನೀಡಲಾಗುತ್ತದೆ. ಸರ್ಕಾರದ ಆದೇಶ ಸಂಖ್ಯೆ:ಸಕಇ 
148ಎಸ್‌ಡಿಸಿ೭2೦17, ಬೆಂಗಳೂರು, ದಿನಾಂಕ:೭2೦.೦4.೭೦17 ರಂತೆ ಘಟಕ ವೆಚ್ಚ ಗರಿಷ್ಠ ರೂ.15.೦೦ಲಕ್ಷ 
ಇದ್ದು, ಇದರಲ್ಪ್ಲ ಶೇ.5೦ ಭಾಗ 


ದಿ 


red ಸಹಾಯಧನ ಹಾಗೂ ಶೇ.5೦ ಭಾಗ ಸಾಲದ ರೂಪದಲ್ಲ ಆರ್ಥಿಕ ನೆರವನ್ನು ನೀಡಲಾಗುವುದು. 
ರೂ.1ರ.೦೦ಲಕ್ಷ ಘಟಕ ವೆಚ್ಚದ ಮಿತಿಯಲ್ಲ ಕನಿಷ್ಠ ೭ ಎಕರೆ ಬುಷ್ಟಿ ಅಥವಾ ಕನಿಷ್ಠ 1 ಎಕರೆ 
ತರಿ/ಭಾಗಾಯ್ತು ಜಮೀನುಗಳನ್ನು ಅಥವಾ ಬಾಗಾಯ್ತು ಅರ್ಥ ಎಕರೆಗೆ(೭೦ ಗುಂಟೆ) ಕಡಿಮೆಯಲ್ಲದಂತೆ 
ಒದಗಿಸಲಾಗುವುದು. ಫಲಾನುಭವಿಯು ಸಾಲದ ಹಣವನ್ನು 10೦ ವಾರ್ಷಿಕ ಕಂತುಗಳಲ್ಲ ಮರುಪಾವತಿ 
ಮಾಡಬೇಕು. ಇದಕ್ಕೆ ಬಡ್ಡಿದರ ಶೇ.6 ವಿಧಿಸಲಾಗುತ್ತದೆ. ಜಮೀನನ್ನು ಮಾರಾಟ ಮಾಡುವವರು ಪರಿಶಿಷ್ಠ 
ಜಾತಿ ಮತ್ತು ಪರಿಶಿಷ್ಠ ಜನಾಂಗಕ್ಕೆ ಸೇರಿದವರಾಗಿರಬಾರದು. ಜಲ್ಲಾ ಮಟ್ಟದಲ್ಲ ಜಲ್ಲಾಧಿಕಾರಿಗಳ 
ಅಧ್ಯಕ್ಷತೆಯಲ್ಲರುವ ಸಮಿತಿಯು ದರ ನಿಗದಿಪಡಿಸುತ್ತದೆ. 

ಭೂ ಒಡೆತನ ಯೋಜನೆಯಡಿ ಅವಧಿಸಾಲವನ್ನು ನಿಗಮದ ಷೇರು ಬಂಡವಾಳದಿಂದ ಮತ್ತು 
ಸಹಾಯಧನವನ್ನು ರಾಜ್ಯ ಸರ್ಕಾರವು ನಿಗಧಿಪಡಿಸಿದ ಅನುದಾನ ದಿಂದ ಭರಿಸಲಾಗುತ್ತಿದೆ. ಈ 
ಯೋಜನೆಯಡಿ ಫಲಾಪೇಕ್ಷಿಗಳಗೆ ಸೌಲಭ್ಯ ಕಲ್ಪಿಸಲು ವಿಧಾನಸಭಾ ಕ್ಷೇತ್ರವಾರು ಪರಿಶಿಷ್ಠ ಜಾತಿಯ 
ಜನಸಂಖ್ಯೆ ಆಧಾರದ ಮೇಲೆ ಮತ್ತು ಹಿಂದಿನ ವರ್ಷಗಳಲ್ಲ ಹೆಚ್ಚಿನ ಪ್ರಸ್ತಾವನೆಗಳು ಬಂದಿರುವ ಜಲ್ಲೆಗಳನ್ನು 
ಗಮನದಲ್ಲಟ್ಟುಕೊಂಡು ಜಲ್ಲಾವಾರು ಗುರಿಯನ್ನು ನಿಗದಿಪಡಿಸಲಾಗಿದೆ. 


2೦18-19ನೇ ಸಾಅನಿಂದ ಬೆಂಗಳೂರು ನಗರ, ಗ್ರಾಮಾಂತರ, ರಾಮನಗರ ಮತ್ತು ಚಿಕ್ಕಬಳ್ಳಾಪುರ 
ಜಲ್ಲೆಗಳಗೆ ಸೀಮಿತಗೊಂಡಂತೆ ಈ ಯೋಜನೆಯಡಿ ಘಟಕ ವೆಚ್ಚವನ್ನು ರೂ.15.೦೦ಲಕ್ಷಗಳಿಂದ 
ರೂ.೭೦.೦೦ಲಕ್ಷಗಳಗೆ ಹೆಚ್ಚಿಸಲಾಗಿದೆ. ಉಳದ ಜಲ್ಲೆಗಳಲ್ಲ ಘಟಕ ವೆಚ್ಚ ರೂ.15.೦೦ಲಕ್ಷಗಳದ್ದು, ಇದರಲ್ಲಿ 
ಸಹಾಯಧನ ಮತ್ತು ಅವಧಿಸಾಲ 5೦:5೦ರ ಅನುಪಾದಲ್ಲರುತ್ತದೆ. ಅವಧಿ ಸಾಲಕ್ಷೆ ವಾರ್ಷಿಕ ಶೇ.6ರ 
ದರದಲ್ಲ ಬಡ್ಡಿ ವಿಧಿಸಲಾಗುವುದು. ಸಾಲ ಮತ್ತು ಬಡ್ಡಿಯನ್ನು 10 ವರ್ಷಗಳ ಅವಧಿಯಲ್ಲ ವಾರ್ಷಿಕ 
ಕಂತುಗಳಲ್ಪ ಮರುಪಾವತಿ ಮಾಡಬೇಕಾಗಿರುತ್ತದೆ. 


5. ಮೈಕ್ರೊ ಕ್ರೆಡಿಟ್‌ (ಪ್ರೇರಣಾ): 

ಡಾ:ಚ.ಆರ್‌. ಅಂಬೇಡ್ಡರ್‌ ಅಭವೃದ್ಧಿ ನಿಗಮದಿಂದ ಮಹಿಳೆಯರ ಆರ್ಥಿಕ ಸ್ಥಾವಲಂಬನೆ ಮತ್ತು 
ಸಬಆೀಕರಣ ಉದ್ದೇಶಕಾಗಿ “ಪ್ರೇರಣಾ ಯೋಜನೆ” ಗಳನ್ನು ಅನುಷ್ಠಾನಗೊಳಸಲು ಉದ್ದೇಶಿಸಿದೆ. ನಗರ 
ಮತ್ತು ಗ್ರಾಮೀಣ ಪ್ರದೇಶಗಳಲ್ಲನ ಪರಿಶಿಷ್ಠ ಜಾತಿ ನಿರುದ್ಯೋಗಿ ಮಹಿಳೆಯರಿಗೆ ಗುಂಪು ಚಟುವಟಕೆಗಳ 
ಮೂಲಕ ಉತ್ಪಾದನಾ ಚಟುವಟಕೆಗಳನ್ನು ಆರಂಛಸಿ ಲಾಭಗಳಸಲು ಪ್ಟಯಂ ಉದ್ಯೋಗ ಘಟಕಗಳನ್ನು 
ಆರಂಭಸಲು ನಿಗಮದಿಂದ ಸಹಾಯದನ ಮತ್ತು ಸಾಲ ನೀಡಲು ಅವಕಾಶ ಮಾಡಿಕೊಡಲಾಗುತ್ತದೆ. 
ಆಯ್ಕೆಯಾದ ಕನಿಷ್ಠ 10 ಮಹಿಳೆಯರ ಸ್ಸಸಹಾಯ ಗುಂಪನ್ನು ರಚಿಸುವುದು/ಹಾಅ ಅಸ್ಳಿತ್ವದಲ್ಲರುವ 
ಮಹಿಳಾ ಸ್ವಸಹಾಯ ಗುಂಪಿಗೆ ಆರ್ಥಿಕ ಬೆಂಬಲವನ್ನು ನೀಡಲಾಗುವುದು. ಜಂಟ ಖಾತೆಯನ್ನು ಆರಂಭಸಿ 
ಉತ್ತಮ ಆದಾಯ ಗಳಸುವ, ಉತ್ಪಾದನಾ/ಸೇವಾಘಟಕ ಆರಂಭಸಲು ರೂ.೭.5೦ಲಕ್ಷ ಘಟಕವೆಚ್ಚವನ್ನು 
ಮಂಜೂರು ಮಾಡಲಾಗುವುದು. ಪ್ರತಿ ಸದಸ್ಯರಿಗೆ ರೂ.೭5,೦೦೦/-ದಂತೆ ಹಣವನ್ನು ನಿಗಮ ಭರಿಸುತ್ತದೆ. 
(ರೂ.15,೦೦೦/- ಸಹಾಯಧನ ಮತ್ತು ರೂ.10,೦೦೦/- ಜೀಜಧನ ಸಾಲ). ವ್ಯಾಪಾರ/ ಉತ್ಪಾದನೆ/ಸೇವಾ 
ಚಟುವಟಕೆಗಳ್ಲೊ ಗಳಸುವ ಆದಾಯವನ್ನು ಸಮಾನವಾಗಿ ಹಂಚಿಕೆ ಮಾಡಿಕೊಂಡು ಆರ್ಥಿಕ 
ಸ್ವಾವಲಂಬನೆಯನ್ನು ಹೊಂದುವುದು ಯೋಜನೆಯ ಮೂಲ ಉದ್ದೇಶವಾಗಿರುತ್ತದೆ. 


6) ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ: 
ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ವತಿಯಂದ ಗ್ರಾಮೀಣ ಪ್ರದೇಶದಿಂದ ಪರಿಶಿಷ್ಠ 
ಜಾತಿ (1,3೦,೨೦೦) ಮತ್ತು ಪರಿಶಿಷ್ಠ ವರ್ಗ (4೦,೨91೦) ಮತ್ತು ಹಿಂದುಳದ ವರ್ಗಗಳ (41,73೦) 
ಒಟ್ಟು 2,13,54೦ ವಿದ್ಯಾರ್ಥಿಗಳಗೆ ವಸತಿ ಸಹಿತ ಮೂಲಭೂತ ಸೌಕರ್ಯಗಳನ್ನು ಒಳಗೊಂಡಂತೆ 
ಉಚಿತವಾಗಿ ಗುಣಾತ್ಕಕ ಶಿಕ್ಷಣವನ್ನು ನೀಡಲಾಗುತ್ತಿದೆ. 


-3- 


7) ಡಾ ಬಾಲು ಜಗಜೀವನರಾಂ ಚರ್ಮ ಕೈಗಾರಿಕೆಗಳ ಅಭವೃದ್ಧಿ ನಿಗಮ: 
ಡಾ ಬಾಬು ಜಗಜೀವನರಾಂ ಚರ್ಮ ಕೈಗಾರಿಕೆಗಳ ಅಭವೃದ್ದಿ ನಿಗಮದ ವತಿಯುಂದ ಪರಿಶಿಷ್ಠ 
ಜಾತಿಯ ಚರ್ಮ ಕುಶಲ ಕರ್ಮಿಗಳ ಆರ್ಥಿಕ ಮತ್ತು ಸಾಮಾಜಕ ಅಭವೃದ್ದಿಗಾಗಿ ಪಾದರಕ್ಷೆ/ಶೂ 
ತಯಾರಿಕೆಯಲ್ಲ ಕೌಶಲ್ಯ ತರಬೇತಿ ಮಾನವ ಸಂಪನ್ಮೂಲ ಅಭವೃದ್ಧಿ, ಸ್ಥಾವಲಂಜ/ಸಂಚಾರಿ 
ಮಾರಾಟ ಮಳಗೆ ಯೋಜನೆ/ದುಡಿಮೆ ಬಂಡವಾಳ/ಚರ್ಮಶಿ್ತ/ನೇರಸಾಲ ಯೋಜನೆ /ಪಾದುಕೆ ಕುಠಿರ 
ಕಾರ್ಯಕ್ರಮಗಳನ್ನು ಅನುಷ್ಠಾನಗೊಳಸಲಾಗುತ್ತಿದೆ. 


¥akokkkk 


